ಕರ್ನಾಟಕ ವಿಧಾನ ಪರಿಷತ್ತು 


ಮಲದ ಸಬಸ್ನರು ಹೆಸರು : | ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ Ea 
| ಚುನಾಯಿತರಾದವರು) A 
: | 2471 


ಷಾತ ರುತ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 23.03.2022 
ಉತ್ತರಿಸಬೇಕಾದ ಸಚಿವರು ವಸತಿ ಮತ್ತು ಮೂಲಸೌಲಭ್ಯ ಅಬಿವೃದ್ಧಿ ಸಚಿವರು 
ಪ್ರ. ಸಂ.  ಪುಶ್ನೆ ಎ ಉತ್ತರ 


ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ ಇವರ. ಕಚೇರಿಯಿಂದ 
ಕೊಡಗು ಜಿಲ್ಲೆಯಲ್ಲಿ | ಪಡದ ಮಾಹಿತಿಯಂತೆ, ಕೊಡಗು ಜಿಲ್ಲೆಯ ನೆಲ್ಲಿಹುದಿಕೇರಿ, 
ನೆಲ್ಲಿಹುದಿಕೇರಿ ಸೇರಿದಂತೆ | ವಾಲ್ಲೂರು ತ್ಯಾಗತ್ತೂರು, ನಂಜರಾಯಪಟ್ಟಣ, ಗುಡ್ಕಹೊಸೂರು 
ಜಿಲ್ಲೆಯ ವಿವಿಧೆ ಭಾಗಗಳ |ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ನದಿ ದಡದ 
ಮಳೆಹಾನಿ ಸಂತ್ರಸ್ತರಿಗೆ | ಮನೆಗಳು ಕಾವೇರಿ ನದಿ ಪ್ರವಾಹಕ್ಕೆ ಒಳಪಡುತ್ತಿದ್ದು, ಇವರಿಗೆ 
ಅ) ನ ಮಾಡಲು | ಫ್ರಾಶ್ಯತ ನಿವೇಶನ/ಪುರ್ನವಸತಿ ಒದಗಿಸಲು 2019 ರಲ್ಲಿ ಅಭ್ಯತ್‌ 
ಮ ಕೂಡ, | ಮಂಗಲ ಗ್ರಾಮದ ಸರ್ವೆ ನಂ. 87/2ರಲ್ಲಿ 8.22 ಎಕರೆ ಸರ್ಕಾರಿ 
ಇದುವರೆಗೂ ' ಹಕ್ಕುಪತ್ರ ಜಾಗವನ್ನು ಕಾಯ್ದಿರಿಸಿ, ಸದರಿ ಜಮೀನನ್ನು 
ನೀಡದಿರುವುದು ಸರ್ಕಾರದ ಕಾರ್ಯವಿರ್ವಾಹಕಾಧಿಕಾರಿಗಳು, ತಾಲ್ಲೂಕು ಪಂಚಾಯಿತಿ, 
ಗಮನಕ್ಕೆ ಬಂದಿದೆಯೇ; ಸೋಮವಾರಪೇಟೆ ತಾಲ್ಲೂಕು ಇವರಿಗೆ ಹಸ್ತಾಂತರಿಸಲಾಗಿರುತ್ತದೆ 
ಮತ್ತು ಸದರಿ ಜಾಗವನ್ನು ಅಭಿವೃದ್ಧಿಪಡಿಸಿದ ನಂತರ ನಿವೇಶನ 
ಹಕ್ಕು ಪತ್ರ ಹಂಚಿಕೆ ಮಾಡಲಾಗುವುದು. 


ಸದರಿ ಜಾಗಕ್ಕೆ ಅಗತ್ಯ ಮೂಲಸೌಕರ್ಯಗಳಾದ ರಸ್ತೆ, ನೀರು, 
ವಿದುಚ್ನಕಿ ಸೌಲಭ್ಯ ಒದಗಿಸಬೇಕಾಗಿಯ್ದ, ಈ ಜಮೀನಿನಲ್ಲಿ 
ನಿವೇಶನಗಳ ರಚನೆ ಮತ್ತು ಅಭಿವೃದ್ಧಿಗೆ ಅನುದಾನ ಕೋರಿರುವ 
ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆ ಆಧರಿಸಿ ಸರ್ಕಾರದ ಆದೇಶ 


ಬಂದಿದ್ದಲ್ಲಿ, ಮಳೆಹಾನಿ | ಸಂಖ್ಯೆ:ವಇ 54 ಹೆಚ್‌ಎಎಸ್‌ 2014, ದಿನಾ೦ಕ: 25.07.2014 ಮತ್ತು 
ಸಂತ್ರಸರಿಗೆ ಇದುವರೆಗೆ | 11.08.2014ರಂತೆ ಪ್ರತಿ ನಿವೇಶನಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 
ಆ) Wr ರೂ.3000/-ಗಳಂತೆ 144 ನಿವೇಶನಗಳ ರಚನೆ ಮತ್ತು ಅಭಿವೃದ್ಧಿಗೆ 
¢ ಲ. 
ಸಾರಕಗಳೇವು ರೂ.432,000/-ಗಳನ್ನು ಜಿಲ್ಲಾಧಿಕಾರಿಗಳ ಖಾತೆಗೆ ಬಿಡುಗಡೆ 
ಮಾಡಲಾಗಿದೆ. 


\ . ಗುರುತಿಸಲಾಗಿರುವ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು 
ವಿತರಿಸಲು ಫಲಾನುಭವಿಗಳ ಪಟ್ಟಿಯನ್ನು ವಿಯಮಾನುಸಾರ 
online ಸಲ್ಲಿ ಸಲ್ಲಿಸಲು ಸಂಬಂಧಪಟ್ಟ ಅನುಷ್ಠಾನಾಧಿಕಾರಿಗಳಿಗೆ 
ತಿಳಿಸಲಾಗಿದೆ. 


ಜಿಲ್ಲೆಯಲ್ಲಿ, ಎಷ್ಟು ಜನ § 
ಮಳೆಹಾನಿ ಸಂತ್ರಸ್ತರನ್ನು | ಕೊಡಗು ಜಿಲ್ಲೆಯಲ್ಲಿ ಹಕ್ಕುಪತ್ರ ನೀಡಲು 95 ಸಂತ್ರಸ್ತರನ್ನು | 
| ಇ) | ನಿಪೇಶಸನದ ಹಕ್ಕುಪತ್ರ ಗುರುತಿಸಲಾಗಿದೆ. | 

| ನೀಡಲು ಇದುವರೆಗೆ ಸ | 

ಗುರುತಿಸಲಾಗಿದೆ; 


ಉ) 


“ಇದುವರೆಗೆ. ' ಎಷ್ಟು ಜನ 


ಮಳೆಹಾನಿ . ..ಸಂತ್ರಸರಿಗೆ 


| ಹಕ್ಕಪತ್ರ ' ನೀಡಲಾಗಿದೆ; 
"ಹಕ್ಕುಪತ್ರ ನೀಡಲಖ ಬಾಕಿ 
''ಇರುವ"''  . ಮಳೆಹಾನಿ 


ಅಭ್ಯತ್‌ ಮಂಗಲ, ಗ್ರಾಮದ ಸರ್ಮೆ ಸಂ.87/2ರಲ್ಲಿ ಯಾವುದೇ 


ಫಲಾನುಭವಿಗಳಿಗೆ ಹಕ್ಕುಪತ್ರ ಹಂಚಿಕೆ ಮಾಡಿರುವುದಿಲ್ಲ. 
ಈಗಾಗಲೇ ಗುರುತಿಸಿರುವ 95 ಸರಿತ್ರಸ್ಯ! ರಿಗೆ ಸತನಸತ ಹಂಚಿತೆ 
ಮಾಡಬೇಕಾಗಿರುತ್ತದೆ. ಸ 


I ಸಂತ್ರಸ್ತರ ಸಂಖ್ಯೆ ಎಷ್ಟು ; 
ಜಿಲ್ಲೆಯಲ್ಲಿ, . ಹಕ್ಕುಪತ್ರ 


ನೀಡಲು "ಬಾಕಿ ಇರುವ 


ಅಭ್ಯತ್‌ ಮಂಗಲ ಗ್ರಾಮದ ಸರ್ವೆ ನಂ.87/2 ರಲ್ಲಿ ಮರ ತೆರವು 
ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದ ಕೂಡಲೇ ಹಕ್ಕುಪತ್ರ 


ಮಳೆಹಾನಿ: ಸಂ೦ತ್ರಸದಿಗೆ ನಡಾ 
ಯಾವಾಗ ಹಕ್ಕುಪತ್ರ 
ನೀಡಲಾಗುವುದು ? 


ಸಂಖ್ಯೆ :ವಇ 165 ಹೆಚ್‌ಎಎಂ 2022 


(Bess “ 
(ವಿ.ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 


ಅಭಿವೃದ್ದಿ ಸಚಿವರು 


